ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುತೆ ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1835 (2146) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಡಾ।।| ವೈ.ಎ. ನಾರಾಯಣಸ್ವಾಮಿ (ಶಿಕ ಕರ ಕೇತು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 
ಉತರಿಸುವ ಸಚಿವರು: ಸಣ್ಣ ನೀರಾವರಿ ಸಚಿವರು 
ವಿಷಯ: "ಅಟಲ್‌ ಭೂ ಜಲ್‌" ಬಗ್ಗೆ 
(ಅ) ಸಣ್ಣ ನೀರಾವರಿ ಇಲಾಖೆಯಲ್ಲಿ "ಅಟಲ್‌ ಭೂ ಜಲ್‌" ಯೋಜನೆ ಚಾಲ್ಲಿಯಲ್ಲಿದೆಯೇ ; 


(ಆ) ಇದ್ದಲ್ಲಿ, ಅದರ ರೂಪ-ರೇಷೆಗಳ ಹಾಗೂ ಈ ಯೋಜನೆ ಅಡಿಯಲ್ಲಿ ಸರ್ಕಾರ 
ತೆಗೆದುಕೊಂಡಿರುವ ಕಾಮಗಾರಿಗಳ ವಿವರಗಳನ್ನು ನೀಡುವುದು; 


(ಇ) ಮೇಲ್ಕಂಡ ಕಾಮಗಾರಿಗಳಿಗೆ ಸರ್ಕಾರ ತಯಾರಿಸಿರುವ ವಿಸ್ತಂತ ಯೋಜನೆಗಳೇನು; 
(ವಿವರಗಳನ್ನು ನೀಡುವುದು) 


(ಈ) ಈ ಯೋಜನೆಗಾಗಿ ಜಿಲ್ಲೆಗಳನ್ನು ಆಯ್ಕೆ ಮಾಡಲು ಸರ್ಕಾರ ಪರಿಗಣಿಸಿರುವ 
ಮಾನದಂಡಗಳೇನು? 


